ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಕಾನೂನು ಬಾಹಿರವಾಗಿ ಪೆಟ್ರೋಲ್‌, ಡೀಸಲ್‌ ವಿತರಣೆ ಮಾಡುತ್ತಿರುವವರ ಬಗ್ಗೆ 


ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕೇತು) - 
749 (896) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ಹಾಗೂ ಇತರೆ ಮಹಾನಗರ ಪಾಲಿಕೆ ವ್ಯಾಪ್ತಿಗಳಲ್ಲಿ ಕಾನೂನು ಬಾಹಿರವಾಗಿ ಡೀಸಲ್‌ 
ಮತ್ತು ಪೆಟ್ರೋಲ್‌ನ್ನು ವಾಟರ್‌ ಟ್ಯಾ೦ಕ್‌ಗಳ ಮೂಲಕ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಕೂಲ್‌ ಪಕ್ಕದಲ್ಲಿ 
ರಸ್ತೆಗಳಲ್ಲಿ ವಿತರಣೆ ಮಾಡುತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಹಾಗಾದಲ್ಲಿ, ಇದುವರೆವಿಗೂ ಸರ್ಕಾರ ಕಾನೂನುಬಾಹಿರಸಿ ಚಟಿವಟಿಕೆಗಳ ಮೂಲಕ ಪೆಟ್ರೋಲ್‌, 
ಡೀಸಲ್‌ ಸರಬರಾಜು ಮಾಡುತ್ತಿರುವವರ ಮೇಲೆ ಕೈಗೊಂಡಿರುವ ಕ್ರಮಗಳೇನು; 


(ಇ) ಎಷ್ಟು ಮಂದಿ ಮೇಲೆ ಇದುವರೆವಿಗೂ ಯಾವ ಕ್ರಮ ಕೈಗೊಳ್ಳಲಾಗಿದೆ; ಈ ಸಂಬಂಧ ಎಷ್ಟು ಪ್ರಕರಣ 
ದಾಖಲಾಗಿದೆ; 


(ಈ) ಸದರಿ ಕಾನೂನುಬಾಹಿರ ಚಟುಿವಟೆಕೆಯನ್ನು ಖಾಯಂ ಆಗಿ ನಿಯಂತ್ರಿಸಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? (ವಿವರ ನೀಡುವುದು) 


